KA/ BG-GPO/2515/\WPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ವಾ ಹಿ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೨ ಬೆಂಗಳೂರು, ಗುರುವಾರ, ಮಾರ್ಚ್‌ ೧೫, ೨೦೦೭ (ಫಾಲ್ಗುಣ೨೪ ಶಕ ವರ್ಷ ೧೯೨೮) ಸಂಚಿಕೆ ೧೧ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 








ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಇ 420 ಪೊಸಿಪ 2006, ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ, 2007 
ಶ್ರೀ ಕೆ.ಆರ್‌. ಸುರೇಂದ್ರರಾವ್‌, ಎ.ಸಿ.ಪಿ. ಶೇಷಾದ್ರಿ ಪುರಂ ಉಪ ವಿಭಾಗ, ಬೆಂಗಳೂರುರವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ, ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಡಿ.ಜಿ.ಪಿ. ರವರ ಕಛೇರಿ, ಸಿ.ಓ.ಡಿ ತರಬೇತಿ, ವಿಶೇಷ ಘಟಕ ಹಾಗೂ ಆರ್ಥಿಕ 


ಅಪರಾಧಗಳು, ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 239 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೋಲಿಸ್‌ ಸೇವೆಗಳು) 
HIGH COURT OF KARNATAKA 
NOTIFICATION 
No. GOB (1) 61/2007 Bangalore, Dated: 6" February, 2007 
The | Addl. Civil Judge (Jr.Dn.) and JMFC., Chitradurga, is concurrently appointed as the Il Addl. 
Civil Judge (Jr. Dn.) and JMFC., Chitradurga, during the leave period of Smt. S.L. Ladkhan, Il Addl, Civil 
Judge (Jr. Dn.) and JMFC., Chitradurga, from 31.1.2007 to 1.3.2007 (bdi) 
By Order of high court, 
P.R. 236 A.P. MURARI 
Registar (Judicial) 
HIGH COURT OF KARNATAKA 
NOTIFICATION 
GOB(I) 37/2007 Bangalore, Dated: 8" February, 2007 
Sri K.N. Lakshminarayana, Prl. Civil Judge (Sr. Dn.) and CJM.,Davangere, is granted Earned 
Leave for 10 days from 22.1.2007 to 31.1.2007 (bdi), with permission to prefix the General Holiday falling 
on 21.1.2007, on Private Affairs. 
The | Addl. Civil Judge (Sr. Dn.), Davangere, has been placed in additional charge of the court of 


the Prl. Civil Judge (Sr. Dn.) and CJM., Davangere, during the above leave period. 


( ೧೦೫) 


೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೨ 





Sri K.N. Lakshminarayana, Prl. Civil Judge (Sr. Dn.) and CJM., Davangere, is resposted to the 
same post on expiry of leave. 
By Order of the High Cour, 
P.R. 237 N. SAVANDAIAH 
Assistant Registar 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಇ 374 ಪೊಸಿಪ 2006, ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ, 2007 

ಶ್ರೀ ಎಂ.ಬಿ. ನಾಯ್ಡು, ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೋಲಿಸ್‌ (ಸಶಸ್ತ್ರರವರನ್ನು ಅಧಿಸೂಚನೆ ಸಂಖ್ಯೆ:ಒಇ 312 ಪೊಸಿಪ 2006 
ದಿನಾಮಕ 15.12.2006ರಲ್ಲಿ ಮಾನ್ಯ, ಮುಖ್ಯಮಂತ್ರಿಗಳ ಭದ್ರತೆ ಇಲ್ಲಿನ ನೇಮಕಾತಿಯನ್ನು ಮಾರ್ಪಡಿಸಿ, ಸಾರ್ವಜನಿಕ ಹಿತದೃಷ್ಟಿಯಿಂದ, ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಮೈಸೂರಿನಲ್ಲಿ ಖಾಲಿ ಇರುವ ಆಶ್ವದಳದ (ಮೌಂಟೆಡ್‌ ಕಂಪನಿ) ಡಿವೈ.ಎಸ್‌.ಪಿ., 


ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 240 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೋಲಿಸ್‌ ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ : ಒಇ 26 ಪೊಸಿಪ 2007, ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ, 2007 
ಶ್ರೀ ಹೆಚ್‌.ಎಲ್‌. ರವಿಕುಮಾರ್‌, ಡಿವೈ.ಎಸ್‌.ಪಿ. ಡಿ.ಸಿ.ಆರ್‌.ಇ., ಕೋಲಾರ ಇಲ್ಲಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಒಇ 332 
ಪೊಸಿಪ 2006 ದಿನಾಂಕ 14.12.2006ರಲ್ಲಿ ಕೆ.ಸಿ.ಎಸ್‌.ಆರ್‌. ನಿಯಮ 32ರಡಿಯಲ್ಲಿ ನೇಮಿಸಲಾಗಿದ್ದು, ನೇಮಕಾತಿಯನ್ನು ಮಾರ್ಪಡಿಸಿ 
ಸಿ.ಓ.ಡಿ.ಯಲ್ಲಿ ಖಾಲಿ ಇರುವ ಡಿವೈ.ಎಸ್‌.ಪಿ. ಹುದ್ದೆಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 241 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೋಲಿಸ್‌ ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ : ಒಇ 379 ಪೊಸಿಪ 2006, ಬೆಂಗಳೂರು, ದಿನಾಂಕ: 9ನೇ ಫೆಬ್ರವರಿ, 2007 

ಶ್ರೀ ಎಂ.ಬಿ. ನಾಗರಾಜ್‌, ಡಿವೈ.ಎಸ್‌.ಪಿ., ಕೇಂದ್ರ ವಲಯ ಕಚೇರಿ, ಬೆಂಗಳೂರು ರವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ, ಸರ್ಕಾರದ ಆದೇಶ ಸಂಖ್ಯೆ;ಹೆಚ್‌ಡಿ 258 ಪಿ.ಓ.ಪಿ. 2006, 
ದಿನಾಂಕ:27.12.2006ರಲ್ಲಿ ಹೊಸದಾಗಿ ಸೃಜಿಸಿರುವ ಡಿವೈ.ಎಸ್‌.ಪಿ. ಬನಶಂಕರಿ ಉಪ ವಿಭಾಗ, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರ ಟಿಪ್ಪಣೆ ಸಂಖ್ಯೆ :ಎಸ್‌ ಸಿಎಂ 2೫15/2007, ದಿನಾಂಕ:8.2.2007ರಲ್ಲಿ 


ಅನುಮೋದಿಸಿರುವಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 242 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೋಲಿಸ್‌ ಸೇವೆಗಳು) 
HIGH COURT OF KARNATAKA 
NOTIFICATION 
GOB(I) 1/2007 Bangalore, Dated:13" February, 2007 
The Presiding Officer of the lll Addl. District and Sessions Court, Tumkur, is concurrently 
appointed as the Presiding Officer of the ಗಗ, District and Sessions Court, Thumkur (Vacant Court), with 
immediate effect and until further orders. 
By Order of the High Court, 
P.R. 243 A.S. PACHHAPURE 
Registar General 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೧೦೭ 





HIGH COURT OF KARNATAKA 
NOTIFICATION 
GOB(I) 16(270)/2005 Bangalore, Dated: 15" February, 2007 

Sri M.B. Patil, Civil Judge (Jr. Dn.) and JMFC., Lingasagur, is permitted to surrender 30 days of 
Earned Leave as on 28.12.2006, for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as pear the 
provisions contained in Rule 118(2) of K.C.S. Rs. 

By Order of the High Court, 
N. SAVANDAIAH 
Assistant Registar 


P.R. 244 


HIGH COURT OF KARNATAKA 
NOTIFICATION 
No GOB(l) 369/2007 Bangalore, Dated: 15" February, 2007 
Sri Rudolph Periera, Addl. Civil Judge(Jr. Dn.) and JMFC-ll Court Hassan, is granted Paternity 
Leave for 11days from 1.12.2006 to 11.12.2006 (bdi), 
The Civil Judge (Jr. Dn.) and JMFC., Holenarasipura, has been placed in additional charge of the 
court of the Addl. Civil Judge (Jr. Dn.) and JMFC-ll Court, Hassan, during the above leave period. 


Sri Rudolph Periera, Addl. Civil Judge(Jr. Dn.) and JMFC-ll Court Hassan,, is reposted to the 
same post on expiry of leave. 


By Order of the High Court, 


N. SAVANDAIAH 


Assistant Registar 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆಕುಕ 67 ಪಿಟಿಡಿ 2007, ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ, 2007 
ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಮಕ್ಕಳ ತಜ್ಞ ಪ್ರಾಧ್ಯಾಪಕ ಮತ್ತು ವಿಭಾಗದ ಮುಖ್ಯಸ್ಥರು ಪ್ರಸ್ತುತ ವಾಣಿ ವಿಲಾಸ ಆಸ್ಪತ್ರೆಯ 


P.R. 245 


ವೈದ್ಯಕೀಯ ಅಧೀಕ್ಷಕರಾದ ಡಾ:ಎಂ.ಎಲ್‌ ಸಿದ್ದರಾಜುರವರನ್ನು, ಅವರು ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ 3 ವರ್ಷಗಳ ಅವಧಿಗೆ 
ಇಂದಿರಾಗಾಂಧಿ ಮಕ್ಕಳ ಅರೋಗ್ಯ ಸಂಸ್ಥೆಯ ನಿರ್ದೇಶಕರ ಹುದ್ದೆಗೆ ನೇಮಕ ಮಾಡಿ ಆದೇಶಿಸಿದೆ 


ಅವರ ಸೇವಾ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಮಾಜ್‌ ಅಹಮದ್‌ ಷರೀಫ್‌ 


ಪಿ.ಆರ್‌. 247 ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 
ಅಧಿಕೃತ ಜ್ಞಾಪನ 
ಸಂಖ್ಯೆ : ಆಕುಕ 787 ಹೆಚ್‌ಎಸ್‌ಹೆಚ್‌ 2006, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ, 2007 
ವಿಷಯ: ಸೇವಾನಿರತ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳನ್ನು ನಿಮಾನ್ಸ್‌ ಸಂಸ್ಥೆಯಲ್ಲಿ ನಡೆಯುವ ಒಂದು ವರ್ಷದ ಮಾನಸಿಕ 
ಆರೋಗ್ಯ (Psychiatry ) ತರಬೇತಿಗೆ ನಿಯೋಜಿಸುವ ಬಗ್ಗೆ. 
ಓದಲಾಗಿದೆ: 1) ಉಚ್ಛ ನ್ಯಾಯಾಲಯದ ರಿಟ್‌ ಅರ್ಜಿ ಸಂಖ್ಯೆ:18741/96 dated :10.3.2006 


2) ಆಯುಕ್ತರು, ಆಕುಕ ಸೇವೆಗಳು, ಬೆಂಗಳೂರು ಇವರ ಪತ್ರ ಸಂಖ್ಯೆ:ಆಶಿತ-ಮಾಆ/26-06-07 ದಿ:8/12/2006. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸರ್ವೋಚ್ಛ ನ್ಯಾಯಾಲಯದ ಆದೇಶದಂತೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಖಾಲಿ ಇರುವ 
ಮಾನಸಿಕ ತಜ್ಞರ ಹುದ್ದೆಗಳನ್ನು ತುಂಬ ಬೇಕಾಗಿರುವುದರಿಂದ ವಿಶೇಷ ಪ್ರಕರಣವೆಂದು ಪರಿಗಣಿಸಿ, ಈ ಅಧಿಕೃತ ಜ್ಞಾಪನಕ್ಕೆ ಲಗತ್ತಿಸಿರುವ ಅನುಬಂಧ 
ದಲ್ಲಿ ನಮೂದಿಸಿರುವ ಸೇವಾನಿರತ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳನ್ನು ನಿಮಾನ್ಸ್‌ ಸಂಸ್ಥೆಯಲ್ಲಿ ನಡೆಯುವ ಮಾನಸಿಕ ಆರೋಗ್ಯದ 
(Psychiatry) ಬಗ್ಗೆ ಒಂದು ವರ್ಷದ ಸರ್ಟಿಫಿಕೇಟ್‌ ತರಬೇತಿಗೆ ಈ ಕೆಳಕಂಡ ಷರತ್ತುಗೊಳಪಟ್ಟು ನಿಯೋಜಿಸಲಾಗಿದೆ. 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ಅಪೆಂಡಿಕ್ಸ್‌-!! ಓ ಯ ನಿಯಮದಲ್ಲಿ ನಿಗದಿಪಡಿಸಿರುವ ಕನಿಷ್ಠ 5 ವರ್ಷಗಳ ಸೇವೆಯನ್ನು 
ಸಲ್ಲಿಸಬೇಕೆಂಬ ನಿರ್ಬಂಧವನ್ನು ಸಡಿಲಿಸಿ, ಅಪೆಂಡಿಕ್ಸ್‌-! Aಿ ಯ ನಿಯಮ | ರ ಉಪ ನಿಯಮ (1) ರಿಂದ (10)ರ ವರೆಗಿನ ಷರತ್ತುಗಳನ್ನು ಪೂರೈಸುವ 


೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೨ 





ನಿಬಂಧನೆಗಳಿಗೆ ಒಳಪಟ್ಟು ಮತ್ತು ತರಬೇತಿಯ ನಂತರ ಇಲಾಖೆಯಲ್ಲಿ ಕನಿಷ್ಠ 10 ವರ್ಷಗಳ ಸೇವೆಯನ್ನು ಸಲ್ಲಿಸಬೇಕು. ನಿಗದಿಪಡಿಸಿದ ಸೇವೆಯನ್ನು 
ಸಲ್ಲಿಸದಿದ್ದಲ್ಲಿ ಅಂತಹ ವೈದ್ಯಾಧಿಕಾರಿಗಳಿಂದ ತರಬೇತಿ ಅವಧಿಯ ವೇತನ [ವೆಚ್ಚವನ್ನು ವಸೂಲಿ ಮಾಡುವ ಷರತ್ತನ್ನು ವಿಧಿಸಲಾಗಿದೆ. 

ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅಥವಾ ಸಂಬಂಧಿಸಿದ ಮೇಲಾಧಿಕಾರಿಗಳು ಸಂಬಂಧಿಸಿದ ವೈದ್ಯಾಧಿಕಾರಿಗಳಿಂದ 
ನಮೂನೆ-19ರಲ್ಲಿ ಬಾಂಡ್‌ಗಳನ್ನು ಪಡೆದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶಕರಿಗೆ ಕಳುಹಿಸತಕ್ಕದ್ದು ಯಾವುದೇ ಕಾರಣಕ್ಕೂ 
ಮೇಲಿನ ದಾಖಲಾತಿಗಳನ್ನು ಪಡೆಯದೇ ತರಬೇತಿಗೆ ಆಯ್ಕೆಯಾಗಿರುವ ವೈದ್ಯಾಧಿಕಾರಿಗಳನ್ನು ಪ್ರಸ್ತುತ ಕರ್ತವ್ಯದಿಂದ ಬಿಡುಗಡೆ ಮಾಡಿದಲ್ಲಿ 
ಸಂಬಂಧಿಸಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ:ಮೇಲಾಧಿಕಾರಿಗಳು ನೇರ ಹೊಣೆಗಾರರಾಗುತ್ತಾರೆ. 

ಈ ಅಧಿಕೃತ ಜ್ಞಾಪನದ ಅನುಬಂಧ ದಲ್ಲಿ ತಿಳಿಸಿರುವ ತರಬೇತಿಗೆ ಆಯ್ಕೆಯಾಗಿರುವ ಸೇವಾನಿರತ ವೈದ್ಯಾಧಿಕಾರಿಗಳು ತರಬೇತಿಗೆ ಪ್ರವೇಶ 
ಪಡೆದ ನಂತರ ಸರ್ಕಾರ ಪರಿಶೀಲಿಸಿ ಪ್ರತ್ಯೇಕವಾಗಿ ತರಬೇತಿಯ ರಜೆ ಅಥವಾ ಪ್ರತಿನಿಯೋಜನಾ ರಿಯಾಯಿತಿ ಸೌಲಭ್ಯ ಮಂಜೂರು ಮಾಡಲು ಕ್ರಮ 
ತೆಗೆದುಕೊಳ್ಳಲಾಗುವುದು. ತರಬೇತಿಗೆ ಪ್ರವೇಶ ಪಡೆದ ದಿನಾಂಕದಿಂದ ಜಾರಿಗೆ ಬರುವಂತೆ ಸರ್ಕಾರದ ಮಂಜೂರಾತಿ ಇಲ್ಲದೇ ಈ ಅಭ್ಯರ್ಥಿಗಳು 
ವೇತನ:ರಜೆಯ ವೇತನ ಪಡೆಯಲು ಅವಕಾಶವಿರುವುದಿಲ್ಲ. 

ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರು ನಿಮಾನ್ಸ್‌ ಸಂಸ್ಥೆಯಲ್ಲಿ ತರಬೇತಿಯನ್ನು ಪ್ರಾರಂಭಿಸಲು ಸೂಕ್ತ 
ದಿನಾಂಕವನ್ನು ನಿಗದಿಪಡಿಸಿ ಆದೇಶ ಹೊರಡಿಸುವುದು. 

ಈ ಅಧಿಕೃತ ಜ್ಞಾಪನವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಆಇ 2334ವೆಚ್ಚ 5/2006 ದಿನಾಂಕ:25.1.2007 ರಲ್ಲಿ ನೀಡಿರುವ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪದ್ಮಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು-1) 





















































ಅನುಬಂಧ 
ಅಧಿಕೃತ ಜ್ಞಾಪನ ಸಂಖ್ಯೆ: ಆಕುಕ 787 ಹೆಚ್‌ಎಸ್‌ಹೆಚ್‌ 2006 ದಿನಾಂಕ:17.2.2007 
ಕ್ರ.ಸಂ | ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹೆಸರು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
1 |ಡಾ: ಕೆ.ಎಲ್‌. ಸದಾಶಿವ ಪ್ರಾಥಮಿಕ ಆರೋಗ್ಯ ಘಟಕ, ಕಲ್ಲೂರು ಪಿರಿಯಾಪಟ್ಟಣ ತಾಲ್ಲೂಕು, ಮೈಸೂರು ಜಿಲ್ಲೆ 
2 ಡಾ: ಶೋಭಾ ಎಸ್‌. ಸಾರ್ವಜನಿಕ ಆಸ್ಪತ್ರೆ, ಜಗಳೂರು, ದಾವಣಗೆರೆ ಜಿಲ್ಲೆ 
3 ಡಾ: ಜಿ. ಆನಂದ ಪ್ರಕಾಶ್‌ ಸಮುದಾಯ ಆರೋಗ್ರ ಕೇಂದ್ರ, ಪರಶುರಾಂಪುರ ಚಿತ್ರದುರ್ಗ ಜಿಲ್ಲೆ 
4 ಡಾ: ಎ.ಎಲ್‌. ಭಾಸ್ಕರನಾಥ ಪ್ರಾಥಮಿಕ ಆರೋಗ್ಯ ಘಟಕ, ಹುಲವೇನ ಹಳ್ಳಿ, ಬೆಂಗಳೂರು 
5 | ಡಾ: ರಮೇಶ ಬಾಬು ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಲ್ಲೂರು ದಾವಣಗೆರೆ ಜಿಲ್ಲೆ 
6 ಡಾ: ಸಿ.ಕೆ. ಉಮೇಶ ಸಮುದಾಯ ಆರೋಗ್ಯ ಕೇಂದ್ರ, ಶೀರಾ, ತುಮಕೂರು ಜಿಲ್ಲೆ 
7 | ಡಾ: ಬಿ.ಎಸ್‌. ವಿವೇಕಾನಂದ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಹಿರೇಮಗಳೂರು ಚಿಕ್ಕಮಗಳೂರು ಜಿಲ್ಲೆ 
8 | ಡಾ: ಪ್ರಭುಗೌಡ ಪಾಟೀಲ ಸಮುದಾಯ ಆರೋಗ್ಯ ಕೇಂದ್ರ, ಲಕ್ಷ್ಮೇಶ್ವರ, ಗದಗ ಜಿಲ್ಲೆ 
9 ಡಾ: ಸವಿತ ಎ. ಪ್ರಾಥಮಿಕ ಆರೋಗ್ಯ ಘಟಕ, ಬೆಳ್ಳುಡಿ ದಾವಣಗೆರೆ ಜಿಲ್ಲೆ 
10 | ಡಾ: ರವೀಂದ್ರನಾಯಕ ಬಿ.ಎನ್‌. ಡಿ.ಎಂ.ಹೆಚ್‌.ಒ. ಹಾವೇರಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪದ್ಮಾವತಿ 
ಪಿ.ಆರ್‌. 248 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು-1) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 29 ಆಸೇವ 2007, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ, 2007 
ಶ್ರೀ ಟಿ.ಸಿ. ಕೃಷ್ಣಸ್ವಾಮಿ. ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ. ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವಿಶೇಷ ಜಿಲ್ಲಾಧಿಕಾರಿ 
ಬೆಂಗಳೂರು ಮೈಸೂರು ಇನ್‌ ಪ್ರಾಸ್ಟಕ್ಟರ್‌ ಕಾರಿಡಾರ್‌ ಪ್ರಾಜೆಕ್ಟ್‌ (ಕೆ.ಐ.ಎ.ಡಿ.ಬಿ), ಬೆಂಗಳೂರು ಹುದ್ದೆಯಿಂದ ಹಿಂದಕ್ಕೆ ಪಡೆಯಲಾಗಿದೆ. 
ಡಾ: ರಾಮೇಗೌಡ, ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ ಹಾಲಿ ವಿಶೇಷ ಜಿಲ್ಲಾಧಿಕಾರಿ (ಕಂದಾಯ), ಬೆಂಗಳೂರು ನಗರ ಜಿಲ್ಲೆ 
ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ ಜಿಲ್ಲಾಧಿಕಾರಿ, ಬೆಂಗಳೂರು-ಮೈಸೂರು ಇನ್‌ 
ಪ್ರಾಸ್ಟಕ್ಟರ್‌ ಕಾರಿಡಾರ್‌ ಪ್ರಾಜೆಕ್ಟ್‌ (ಕೆ.ಐ.ಎ.ಡಿ.ಬಿ.) ಬೆಂಗಳೂರು ಹುದ್ದೆಯ ಅಧಿಕ ಪ್ರಭಾರದಲ್ಲಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌. ಆರ್‌. ನಾಗೇಂದ್ರ 
ಪಿ.ಆರ್‌. 249 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ನೇವೆಗಳು-2) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೧೦೯ 





HIGH COURT OF KARNATAKA 
NOTIFICATION 
HCB 8/FUR/2007, Bangalore, Dated:19" February, 2007 


The following District and Sessions Judges in the State who have already been appointed as 
Tender Bulletin Officers, in this Office Nitification No HCB 8/FUR/2007 dt. 19.1.2007, are also appointed 
as Tender inviting Authorities and Tender Accepting Authorities under section 9 of the Karnataka 
Transparency in public procurements Act, 1999, to follow all the procedure required in the matter of 
purchase of articles of woodan and steel furniture for the use of Courts in their respective Units and to 
complete the same at their level. 


1. 


AMM ಹಲು ಣು 


24 


P.R. 250 


The Prl. City Civil and Sessions Judge, Bangalore City. 

The Prl. District and Sessions Judge, Bangalore Rural District, Bangalore. 
The District and Sessions Judge, Bagalkot. 

The Prl. District and Sessions Judge, Belgaum. 

The Prl. District and Sessions Judge, Bellary. 

The Prl. District and Sessions Judge, Bidar. 

The Prl. District and Sessions Judge, Bijapur. 

The District and Sessions Judge, Chamarajanagar. 

The Prl. District and Sessions Judge, Chikmagalur. 


. The Prl. District and Sessions Judge, Chitradurga. 
11. 
12. 
13. 
14. 
15. 
16. 
17. 
18. 
19. 
20. 
21. 
22. 
23. 
. The Prl. District and Sessions Judge, Shimoga. 
25. 
26. 
27. 


The Prl. District and Sessions Judge, D.K. Mangalore. 
The Prl. District and Sessions Judge, Davangere. 
The Prl. District and Sessions Judge, Dharwad. 
The Prl. District and Sessions Judge, Gadag. 

The Prl. District and Sessions Judge, Gulbarga 

The Prl. District and Sessions Judge, Hussan. 

The District and Sessions Judge, Haveri. 

The District and Sessions Judge, Kodagu, Madikeri. 
The Prl. District and Sessions Judge, Kolar. 

The District and Sessions Judge, Koppal. 

The Prl. District and Sessions Judge, Mandya. 

The Prl. District and Sessions Judge, Mysore. 

The Prl. District and Sessions Judge, Raichur. 


The Prl. District and Sessions Judge, Tumkur. 
The District and Sessions Judge, U.K., Karwar. 
The District and Sessions Judge, Udupi. 
By Order of the High Cour, 
A.S. PACHCHPURE 
Registrar General 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 564 ಸಆಸೇ 2006, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ, 2007 


ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿರುವ ಕೆಳಕಂಡ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ರೂ.10620-14960ರ ವೇತನ ಶ್ರೇಣಿಯ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯಲ್ಲಿ ಸ್ಥಾನಪನ್ನ ಬಡ್ತಿ ನೀಡಿ 





ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 











ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ:ಇಲಾಖೆ ಬಡ್ತಿ ಮೇಲೆ ನೇಮಿಸಲಾದ ಹುದ್ದೆ:ಇಲಾಖೆ 
ಶ್ರೀ:ಶ್ರೀಮತಿ 
1 ಎಸ್‌. ವಿಶಾಲಾಕ್ಷಮ್ಮ ಉಪಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ 
ಅಧೀನ ಕಾರ್ಯದರ್ಶಿ., ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ-ಶ್ರೀ ಎಸ್‌.ಆರ್‌. 
ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. ಪಾಟೀಲ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
































೧೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೨ 
ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ:ಇಲಾಖೆ ಬಡ್ತಿ ಮೇಲೆ ನೇಮಿಸಲಾದ ಹುದ್ದೆ:ಇಲಾಖೆ 
ಶ್ರೀ:ಶ್ರೀಮತಿ 

2 ಬಿ.ಬಿ. ಕುಮಾರಸ್ವಾಮಿ, ಉಪಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಅಧೀನ ಕಾರ್ಯದರ್ಶಿ, ಇಲಾಖೆ (ಆಡಳಿತ) -ಶ್ರೀ ಯು.ಪಿ. ಪ್ರಭು ಇವರ ವರ್ಗಾವಣೆಯಿಂದ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. ತೆರವಾದ ಹುದ್ದೆ. 

3 ಕೆ. ರಘರಾಮ ಭಂಡಾರಿ, ಉಪಕಾರ್ಯದರ್ಶಿ ಸಿ.ಆ.ಸು.ಇ. (ಆಡಳಿತ)-ಶ್ರೀ ಎಂ.ಎಸ್‌. ಸ್ವಾಮಿ 
ಅಧೀನ ಕಾರ್ಯದರ್ಶಿ, ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಸಿ.ಆ.ಸು.ಇ. (ಸೇವೆಗಳು-3) 

4 ಟಿ. ರಂಗನಾಥ್‌, ಉಪಕಾರ್ಯದರ್ಶಿ, ಕಂದಾಯ ಇಲಾಖೆ-ಶ್ರೀ ಎಂ.ಎಸ್‌. 
ಅಧೀನ ಕಾರ್ಯದರ್ಶಿ, ಮಂಜುನಾಥ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
ನಗರಾಭಿವೃದ್ದಿ (ಬಿ.ಸಿ.ಸಿ) 

5 ಹೆಚ್‌. ವಿಶ್ವನಾಥ್‌, ಆಂತರಿಕ ಆರ್ಥಿಕ ಸಲಹೆಗಾರರು, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ 
ಅಧೀನ ಕಾರ್ಯದರ್ಶಿ, ಇಲಾಖೆ. -ಶ್ರೀ ಎನ್‌. ಚಂದ್ರಕುಮಾರ್‌ ಇವರ ವರ್ಗಾವಣೆಯಿಂದ 
ನಗರಾಭಿವೃದ್ಧಿ(ಬಿ.ಡಿ.ಎ.) ತೆರವಾದ ಹುದ್ದೆ 

6 ಕೆ.ವಿ. ಜಯಲಕ್ಷ್ಮಿ ಉಪಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಅಧೀನ ಕಾರ್ಯದರ್ಶಿ, ಅರಣ್ಯ, ಇಲಾಖೆ-ಶ್ರೀ ಜಿ. ಬೋಮನಾಯಕ್‌ ಇವರ ವರ್ಗಾವಣೆಯಿಂದ 
ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. ತೆರವಾದ ಹುದ್ದೆ 

















ಭಾಗ-1 


ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಉಪ ಕಾರ್ಯದರ್ಶಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿದ ಹುದ್ದೆಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾಯಿಸಿದೆ. 
































ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ: ಇಲಾಖೆ 

ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ:ಇಲಾಖೆ 

1 ಶ್ರೀ ಎಸ್‌. ಆರ್‌, ಪಾಟೀಲ್‌ ಉಪಕಾರ್ಯದರ್ಶಿ ಸಾರಿಗೆ ಇಲಾಖೆ ಶ್ರೀ ವಿ.ಆರ್‌. ಇಳಕಲ್‌ ಇವರ 
ಉಪಕಾರ್ಯದರ್ಶಿ, ಸ್ಥಾನದಲ್ಲಿ 
ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 

2 ಎಂ.ಎಸ್‌. ಸ್ವಾಮಿ, ಉಪಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಉಪಕಾರ್ಯದರ್ಶಿ, ಶ್ರೀ ಹುಲಿಯಪ್ಪ ಅವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ಸಿ.ಆ.ಸು.ಇ (ಆಡಳಿತ) 

3 ಹುಲಿಯಪ್ಪ, ಆಂತರಿಕ ಆರ್ಥಿಕ ಸಲಹೆಗಾರರು, ಒಳಾಡಳಿತ ಮತ್ತು ಸಾರಿಗೆ 
ಉಪ ಕಾರ್ಯದರ್ಶಿ, ಇಲಾಖೆ ಖಾಲಿ ಹುದ್ದೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

4 ಎಂ.ಎಸ್‌. ಮಂಜುನಾಥ್‌., ಉಪಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಉಪಕಾರ್ಯದರ್ಶಿ, ಕಂದಾಯ ಇಲಾಖೆ ಶ್ರೀಮತಿ ಪಾರ್ವತಿ ಕೇಶವಾಚಾರ್‌, ಇವರ ಸ್ಥಾನದಲ್ಲಿ. 

5 ಪಾರ್ವತಿ ಕೇಶವಚಾರ್‌, ಉಪಕಾರ್ಯದರ್ಶಿ, ಇಂಧನ ಇಲಾಖೆ ಸಹಕಾರ್ಯದರ್ಶಿ 
ಉಪಕಾರ್ಯದರ್ಶಿ, ಹುದ್ದೆಯನ್ನು ಕ.ಸ.ಸ. ಸೇವಾ (ನೇಮಕಾತಿ) ನಿಯಮ 92 ರನ್ವಯ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಉಪಕಾರ್ಯದರ್ಶಿ ಎಂದು ಗುರುತಿಸಿ ಖಾಲಿ ಹುದ್ದೆಗೆ 

6 ಎನ್‌. ಚಂದ್ರಕುಮಾರ್‌ ಉಪಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಎಫ್‌.ಸಿ.ಸಿ.) 
ಆಂತರಿಕ ಆರ್ಥಿಕ ಸಲಹೆಗಾರರು, ಸಹಕಾರ್ಯದರ್ಶಿ ಹುದ್ದೆಯನ್ನು ಕ.ಸ.ಸ.ಸೇವಾ (ನೇಮಕಾತಿ) 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ನಿಯಮ 92 ರನ್ವಯ ಉಪಕಾರ್ಯದರ್ಶಿ ಎಂದು ಗುರುತಿಸಿ ಖಾಲಿ 

ಹುದ್ದೆಗೆ. 

7 ಜಿ. ಬೋಮನಾಯಕ್‌, ಆಂತರಿಕ ಆರ್ಥಿಕ ಸಲಹೆಗಾರರು, ಶೀಕ್ಷಣ ಇಲಾಖೆ ಶ್ರೀ ಡಿ.ಎಂ. 
ಉಪಕಾರ್ಯದರ್ಶಿ, ಆಗಾ ಇವರ ಸ್ಥಾನದಲ್ಲಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 











ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೧೧೧ 





























ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ: ಇಲಾಖೆ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ:ಇಲಾಖೆ 
8 ಡಿ.ಎಂ. ಆಗಾ ಉಪಕಾರ್ಯದರ್ಶಿ., (ಆಡಳಿತ) ಕಾನೂನು ನ್ಯಾಯ ಮತ್ತು ಮಾನವ 
ಆಂತರಿಕ ಆರ್ಥಿಕ ಸಲಹೆಗಾರರು, ಹಕ್ಕುಗಳ ಇಲಾಖೆ ಶ್ರೀ ಎಂ. ಕರಿಯಪ್ಪ ಇವರ ಬಡ್ತಿಯಿಂದ ತೆರವಾದ 
ಶಿಕ್ಷಣ ಇಲಾಖೆ. ಹುದ್ದೆ 
9 ಸಿ. ಬಸವರಾಜು, ಉಪಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಪ್ರಾಥಮಿಕ ಮತ್ತು 
ಉಪಕಾರ್ಯದರ್ಶಿ, ಫ್ರೌಢಶಿಕ್ಟಣ) ಡಾ: ಪಿ.ಆರ್‌. ಬಾಪಟ್‌ ಸಹ ಕಾರ್ಯದರ್ಶಿ, ಇವರ 
ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ) ಸ್ವಿಚ್ಛಾ ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ ಸಹಕಾರ್ಯದರ್ಶಿ 
ಹುದ್ದೆಯನ್ನು ಕ.ಸ.ಸ. ಸೇವಾ (ನೇಮಕಾತಿ) ನಿಯಮ 92 ರನ್ವಯ 
ಉಪ ಕಾರ್ಯದರ್ಶಿ ಎಂದು ಗುರುತಿಸಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌. ಆರ್‌. ನಾಗೇಂದ್ರ 
ಪಿ.ಆರ್‌. 252 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 542 ಸಆಸೇ 2006, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ, 2007 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿರುವ ಕೆಳಕಂಡ ಸರ್ಕಾರದ ಉಪ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ರೂ.12800-16720ರ ವೇತನ ಶ್ರೇಣಿಯ ಸರ್ಕಾರದ ಸಹ ಕಾರ್ಯದರ್ಶಿ ಹುದ್ದೆಯಲ್ಲಿ ಸ್ಥಾನಪನ್ನ ಬಡ್ತಿ ನೀಡಿ 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 














ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ:ಇಲಾಖೆ ಬಡ್ತಿ ಮೇಲೆ ನೇಮಿಸಲಾದ ಹುದ್ದೆ:ಇಲಾಖೆ 

ಶ್ರೀಯುತರು 

1 ಎಂ.ಡಿ. ರವೀಂದ್ರನಾಥ್‌, ಸಹಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ ಹಾಲಿಯಿರುವ 
ಉಪ ಕಾರ್ಯದರ್ಶಿ., ಉಪಕಾರ್ಯದರ್ಶಿ ಹುದ್ದೆಯನ್ನು ಕ.ಸ.ಸ. ಸೇವ (ನೇಮಕಾತಿ) 
ನಗರಾಭಿವೃದ್ಧಿ ಇಲಾಖೆ. ನಿಯಮ 92 ರನ್ವಯ ಸಹಕಾರ್ಯದರ್ಶಿ ಎಂದು ಗುರುತಿಸಿ 

ನೇಮಿಸಿದೆ. 

2 ಎಂ. ಕರಿಯಪ್ಪ, ಸಹಕಾರ್ಯದರ್ಶಿ, ಶಿಕ್ಷಣ ಇಲಾಖೆ ಶ್ರೀ ಸಿ. ಬಸವರಾಜು, 
ಉಪಕಾರ್ಯದರ್ಶಿ (ಆಡಳಿತ) ಉಪಕಾರ್ಯದರ್ಶಿ, ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಉಪಕಾರ್ಯದರ್ಶಿ ಹುದ್ದೆಯನ್ನು ಕ.ಸ.ಸ. ಸೇವಾ (ನೇಮಕಾತಿ) 

ನಿಯಮ 92 ರನ್ವಯ ಸಹಕಾರ್ಯದರ್ಶಿ ಎಂದು ಗುರುತಿಸಿ 
ನೇಮಿಸಿದೆ. 

3 ಹೆಗಡೆ ಗುರುಮೂರ್ತಿ ಸುಬ್ರಾಯ ಸಹಕಾರ್ಯದರ್ಶಿ ಸಿ.ಆ.ಸು.ಇ. (ಸಚಿವ ಸಂಪುಟ) ಹಾಲಿಯಿರುವ 
ಉಪಕಾರ್ಯದರ್ಶಿ, ಉಪಕಾರ್ಯದರ್ಶಿ ಹುದ್ದೆಯನ್ನು ಕ.ಸ.ಸ.ಸೇವಾ (ನೇಮಕಾತಿ) 
ಸಿ.ಆ.ಸು.ಇ (ಸಚಿವಸಂಪುಟ) ನಿಯಮ 92 ರನ್ವಯ ಸಹ ಕಾರ್ಯದರ್ಶಿ ಎಂದು ಗುರುತಿಸಿ 

ನೇಮಿಸಿದೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌. ಆರ್‌. ನಾಗೇಂದ್ರ 
ಪಿ.ಆರ್‌. 253 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 85 SAS 2007, Bangalore, Dated: 20" February, 2007 
Sri K. Vishwanath Reddy. IAS (KN97), Deputy Secretary to Government, Housing Department, 
Bangalore is transferred with immediate effect and posted until further orders as Deputy Commissioner, 
Chamarajanager District, Chamarajanagar vice Sri Anwar Pasha, IAS transferred. 


೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೨ 





The orders issued in Notification No. DPAR 65 SAS 2007, dated 7.2.2007 posting Shri R.K. Raju, 
IAS as Deputy Commissioner, Chamrajanagar District stands cancelled. 
By Order and in the name of the Governor of Karnataka, 
M. VASUDEVA MURTHY 
P.R. 254 Under Secretary to Government, 
Department of Personnel and Administrative Reforms (Services-1). 


NOTIFICATION 
No. DPAR 267 SPS 2007, Bangalore, Dated: 20" February, 2007 


Sri P.S. Sandhu, IPS (KN-89) Deputy Inspector General of Police & Director (Security & 
Vigilance), Bangalore Metropolitan Transport Corporation, Bangalore is promoted to officiate in the grade 
of Inspector General of Police in the Super Time Scale (1G) of IPS carrying the pay scale of Rs. 18400- 
500-22400 and is posted until further orders as Inspector General of Police & Director (Security & 
Vigilance), Bangalore Metropolitan Transport Corporation, Bangalore in the upgraded post. 

Sri Sanjay Vir Singh, IPS (KN-89), Deputy Inspector General of Police & Registar, Bangalore 
University Bangalore is promoted to officiate in the frade of Inspector General of Police in the Super Time 
Scale (1G) of IPS carrying the pay scale of Rs. 18400-500-22400 with immediate effect and he is posted 
for a day as Inspoctor General of Police, Planning & Modernisation, Bangalore vice Sri B.G. 
Jyothiprakash Mirji, IPS proceeding on leave. From the next day Sri B.G. Jyothiprakash Mirji, IPS is 
reposted as Inspector General of Police, Planning & Modernisation, Bangalore and Sri Sanjay Vir Singh 
IPS is reposted until further orders as Inspector General of Police & Register, Bangalore University, 
Bangalore in the upgraded post. 

By Order and in the name of the Governor of Karnataka, 
M. VASUDEVA MURTHY 
P.R. 255 Under Secretary to Government, 
Department of Personnel and Administrative Reforms (Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 60 ಸೆಆಸೆ 2007, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ, 2007 
ಶ್ರೀ ಸಂಜಯ್‌ ಕೌಲ್‌, ಐ.ಎ.ಎಸ್‌., ರವರಿಗೆ ದಿನಾಂಕ:7.2.2007 ರಿಂದ 9.3.2007 ರವರೆವಿಗೆ (ಉದಿಸೇ) 31 ದಿನಗಳ ಗಳಿಕೆ 


ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 256 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 19 ಸೆಅಸೆ 2007, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ, 2007 
ಶ್ರೀ ಲುಕೋಸ್‌ ವಲ್ಲತ್ರರೈ, ಐ.ಎ.ಎಸ್‌., ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಕಾಗದ ಕಾರ್ಪಾನೆ, ಬೆಂಗಳೂರು 


ನೊಲು 


ರವರಿಗೆ, ದಿನಾಂಕ:1.2.2007 ರಿಂದ 6.2.2007ರ ವರೆವಿಗೆ (ಉದಿಸೇ) 06 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 257 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 127 ಪಿಆರ್‌ಇ 2006, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ, 2007 

ಕಾರಾಗೃಹಗಳ ಇಲಾಖೆಯ ಈ ಕೆಳಕಂಡ ಸಹಾಯಕ ಅಧೀಕ್ಷಕರುಗಳಿಗೆ ತಃಖ್ತೆಯ ಅಂಕಣ 4 ರಲ್ಲಿ ಸೂಚಿಸಿರುವ ದಿನಾಂಕದಂದು 
ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಕರ್ನಾಟಕ ನಾಗರೀಕ ಸೇವ ನಿಯಮಗಳ ನಿಯಮ 95ರ 
ಅನುಸಾರ ಅನುಮತಿಯನ್ನು ನೀಡಲಾಗಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೧೧೩ 














ಕ್ರ.ಸಂ ಹೆಸರು ಮತ್ತು ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ ಹುಟ್ಟಿದ ದಿನಾಂಕ ವಯೋನಿವೃತ್ತಿ ಹೊಂದುವ 
ದಿನಾಂಕ 
1 ಸ್ತ್ರೀ ನಂಜಂಡೇಗೌಡ, 19.3.1949 31.3.2007 
ಅಧೀಕ್ಷಕರು, 
ಕೇಂದ್ರ ಕಾರಾಗೃಹ ಮೈಸೂರು. 
2 ಶ್ರೀ ಎಂ.ಐ. ಈರಣ್ಣವರ್‌ 1.6.1949 31.5.2007 


ಸಹಾಯಕ ಅಧೀಕ್ಷಕರು, 
ಕೇಂದ್ರ ಕಾರಾಗ್ದಹ ಬೆಳಗಾವಿ. 
3 ಶ್ರೀ ಎಸ್‌.ಎಫ್‌. ಪಾಟೀಲ್‌ 10.6.1949 30.6.2007 
ಅಧೀಕ್ಷಕರು, 

ಕೇಂದ್ರ ಕಾರಾಗ್ಬಹ ಗುಲ್ಬರ್ಗಾ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಕೃಷ್ಣಮೂರ್ತಿ 
ಪಿ.ಆರ್‌. 258 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಸೆರೆಮನೆ ಮತ್ತು ಸಿನಿಮಾ) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 19 ಇಇಬಿ 2007, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ, 2007 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಅಧಿಸೂಚನೆ ಸಂಖ್ಯೆ: ಸಿಆಸುಇ 141 ಆಸೇವ 2006 ದಿನಾಂಕ:19.2.2007ರಲ್ಲಿ 
ಕರ್ನಾಟಕ ಆಡಳಿತ ಸೇವೆ (ಸೂಪರ್‌ ಟೈಮ್‌ ಸ್ಕೇಲ್‌ /ಆಯ್ಕೆ ಶ್ರೇಣಿ/ಹಿರಿಯ ಶ್ರೇಣಿ! ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಶ್ರೀ ಟಿ.ಬಿ. ಕೋಳಿ, ಆಯ್ಕೆ 
ಶ್ರೇಣಿ, ರಿಜಿಸ್ಟ್ರಾರ್‌ (ಮೌಲ್ಯಮಾಪನ), ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಗುಲ್ಬರ್ಗಾ ಇವರನ್ನು, ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿಯಲ್ಲಿ ಖಾಲಿ 
ಇರುವ ಪ್ರಧಾನ ವ್ಯವಸ್ಥಾಪಕರ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಿರುವ ಹಿನ್ನಲೆಯಲ್ಲಿ ಶ್ರಿ ಟಿ.ಬಿ. ಕೋಳಿ 
ರವರನ್ನು ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿಯ ಪ್ರಧಾನ ವ್ಯವಸ್ಥಾಪಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 259 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಇ 536 ಪಿಪಿಇ 2006, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ, 2007 
ಶ್ರೀ ವಿ.ಆರ್‌. ಹೊಸೂರ್‌, 2ನೇ ಅಪರ ಸರ್ಕಾರಿ ಅಭಿಯೋಜಕರು, 15ನೇ ಅಪರ ಸತ್ರ ನ್ಯಾಯಾಲಯ, ಬೆಂಗಳೂರು ನಗರ, 
ಬೆಂಗಳೂರು ಇವರು ದಿನಾಂಕ:23.6.2006ರಿಂದ 12.9.2006 ರವರೆಗೆಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಕಛೇರಿಯಲ್ಲಿ 
ಸ್ಥಳ ನಿಯುಕ್ತಿಗಾಗಿ ಕಾಯ್ದೆ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8 (15) (ಎಫ್‌)ರ ಅನ್ವಯ ಕಡ್ಡಾಯ ನಿರೀಕ್ಷಣಾ 
ಅವಧಿ ಎಂದು ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ನಿಸಾರ್‌ ಅಹಮದ್‌ 
ಪಿ.ಆರ್‌. 260 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ ಮತ್ತು ಸು ಹಾಗೂ ಕಾಫಿಪೋಸ ಮತ್ತು 
ಅಭಿಯೋಗ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 67 ಪಿಟಿಡಿ 2007, ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ, 2007 
ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಮಕ್ಕಳತಜ್ಞ ಪ್ರಧ್ಯಾಪಕ ಮತ್ತು ವಿಭಾಗದ ಮುಖ್ಯಸ್ಥರು ಪ್ರಸ್ತುತ ವಾಣಿ ವಿಲಾಸ ಆಸ್ಪತ್ರೆಯ ವೈದ್ಯಕೀಯ 
ಅಧೀಕ್ಷಕರಾದ ಡಾ:ಎಂ.ಎಲ್‌ ಸಿದ್ದರಾಜುರವರನ್ನು, ಅವರು ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ 3 ವರ್ಷಗಳ ಅವಧಿಗೆ ಇಂದಿರಾಗಾಂಧಿ ಮಕ್ಕಳ 
ಆರೋಗ್ಯ ಸಂಸ್ಥೆಯ ನಿರ್ದೇಶಕರ ಹುದ್ದೆಗೆ ನೇಮಕ ಮಾಡಿ ಆದೇಶಿಸಿದೆ. 
ಅವರ ಸೇವಾ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಮಾಜ್‌ ಅಹಮದ್‌ ಷರೀಫ್‌ 
ಪಿ.ಆರ್‌. 261 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 





೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೨ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 25 ಸಮನ್ಹಯ 2007, ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ, 2007 

ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ನ ಕಲಂ 22 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ:ಎಸ್‌. ಸುಬ್ರಮಣ್ಯ, ಸರ್ಕಾರದ ಕಾರ್ಯದರ್ಶಿ (ಆಯವ್ಯಯ), 
ಆರ್ಥಿಕ ಇಲಾಖೆ ಇವರನ್ನು (ಕೇಂದ್ರ ಸರ್ಕಾರಕ್ಕೆ ನಿಯೋಜನೆ ಮೇಲೆ ತೆರಳಿರುವ ಶ್ರೀ ಎನ್‌. ಗೋಕುಲರಾಂ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆಯವರ ಸ್ಥಾನದಲ್ಲಿ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಇದರ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 262 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 91 SAS 2007, Bangalore, Dated: 22" February, 2007 

Dr. |. Devendiran IAS (KN-77), Principal Secretary to Government, Department of Public 
Enterprises, Bangalore, is transferred with immediate effect and posted until further orders as Principal 
Secretary to Government Minorities Development Department Bangalore in the existing vacancy. 

Sri M.N. Vijaykumar IAS (KN-81) Regional Commissioner Bangalore is transferred with immediate 
effect and posted until further orders as Principal Secretary to Government Department of Public 
Enterprises, Bangalore vice Dr. |. Devendiran IAS, transferred. 

Sri D.N. Nayak, IAS (KN 90), CHief Executive Officer & Executive Member, Karnataka Industrial 
Area Development Board, Bangalore, is placed in additional charge of the post of Regional 
Commissioner, Bangalore, until further orders vice Sri M.N. Vijaykumar IAS, transferred. 

By Order and in the name of the Governor of Karnataka, 
M. VASUDEVA MURTHY 
P.R. 263 Under Secretary to Government, 
Department of Personnel and Administrative Reforms (Services-1). 
ಆರ್ಥಿಕ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 26 ವಾತೆಸಿ 2007, ಬೆಂಗಳೂರು, ದಿನಾಂಕ: 15ನೇ ಫೆಬ್ರವರಿ, 2007 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಆಇ 265 ವಾತೆಸಿ 2006 ದಿನಾಂಕ:29.12.2006ರಲ್ಲಿನ ಪಟ್ಟಿಯ ಕ್ರ.ಸಂ. 35ರಲ್ಲಿ ಶ್ರೀ ಎ.ಎ. ಅಧೋನಿ, 
ವಾಣಿಜ್ಯ ತೆರಿಗೆ ಉಪ ಆಯುಕ್ತರು ಇವರ ಹೆಸರಿನ ಎದುರು ಅಂಕಣ (4ರಲ್ಲಿ ನಮೂದಿಸಿದ ಜನ್ಮ ದಿನಾಂಕವನ್ನು “1.8.1949” ಎಂಬುದರ ಬದಲಿಗೆ 
“1.6.1949” ಎಂದು ಹಾಗೂ ಅಂಕಣ (5ರಲ್ಲಿ ನಮೂದಿಸಿದ ನಿವೃತ್ತಿ ಹೊಂದುವ ದಿನಾಂಕವನ್ನು “31.7.2007” ಎಂಬುದರ ಬದಲಾಗಿ 


“31.5.2007” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಆಲಿಸ್‌ ಗೊನ್ಸಾಲ್ವಿಸ್‌ 
ಪಿ.ಆರ್‌. 264 ಪೀಠಾಧಿಕಾರಿ, 
ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 91 SAS 2007, Bangalore, Dated: 22" February, 2007 
In Government Notification of even number dated 22.2.2007, the words "Minorities Development" 
occuring in the third line shall be substituted by the words "Minorities Welfare, Social Welfare 
Department" 
By Order and in the name of the Governor of Karnataka, 
M. VASUDEVA MURTHY 
P.R. 265 Under Secretary to Government, 
Department of Personnel and Administrative Reforms (Services-1). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೧೧೫ 





ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆನಾಸ 219 ಆಇಸೇ 2006, ಬೆಂಗಳೂರು, ದಿನಾಂಕ: 3ನೇ ಫೆಬ್ರವರಿ, 2007 
ಶ್ರೀ ಎನ್‌.ಎ. ಮಂಜುನಾಥ, ಸಹಾಯಕ ನಿರ್ದೇಶಕರು, ಅನೌಪಚಾರಿಕ ಪಡಿತರ ಪ್ರದೇಶ, ಆಹಾರ ಮತ್ತು ನಾಗರೀಕ ಸರಬರಾಜು 
ಇಲಾಖೆ, ಭದ್ರಾವತಿ ಇವರನ್ನು ಪ್ರಸ್ತುತ ಖಾಲಿ ಇರುವ ಮೈಸೂರಿನ ಅನೌಪಚಾರಿಕೆ ಪಡಿತರ ಕಛೇರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ 


ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಎನ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌. 266 ಪೀಠಾಧೀಕಾರಿ, ಆಹಾರ-1 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 
HIGH COURT OF KARNATAKA 
NOTIFICATION 
GOB(l) 329/2006 Bangalore, Dated: 21" February, 2007 

Sri H. Channegowda, Civil Judge (Jr. Dn.) and JMFC., Hosadurga, is granted Earned Leave for 
59 days 2.11.2006 to 30.12.2006 (bdi) with permission to prefix and suffix the General Holidays falling on 
1.11.2006, 31.12.2006 and 1.1.2007, on Medical Grounds. 

The Civil Judge (Jr. Dn.), and JMFC., Holalkere, has been placed in additional charge of the court 
of the Civil Judge (Jr. Dn.) and JMFC., Hosadurga and the court of the Addl. Civil Judge (Jr. Dn.) and 
JMFC., Hosadurga during the above leave period. 

Sri H. Channegowda, Civil Judge (Jr. Dn.) and JMFC., Hosadurga, is reposted to the same post 
on expiry of leave. 

By Order of the High Cour, 
P.R. 267 N. SAVANDAIAH 
Assistant Registar 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 19 ಆಸೇಇ 2007, ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ, 2007 

ಶ್ರೀ ಜಿತೇಂದ್ರ ನಾಯಕ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ಹಾಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ, ಜಿಲ್ಲಾ 
ಪಂಚಾಯತ್‌, ಬೀದರ್‌ ಇವರಿಗೆ ವೈದ್ಯಕೀಯ ಕಾರಣದ ಮೇರೆಗೆ ದಿನಾಂಕ:16.1.2007 ರಿಂದ 25.1.2007 ರವರೆಗೆ ಕರ್ನಾಟಕ ಸಿವಿಲ್‌ ಸೇವಾ 
ನಿಯಮ 114ರಡಿ ಪರಿವರ್ತಿತ ರಜೆ ಮಂಜೂರು ಮಾಡಿದೆ. 

ಜಿಲ್ಲಾಧಿಕಾರಿ, ಬೀದರ್‌ ಜಿಲ್ಲೆ, ಬೀದರ್‌, ಇವರನ್ನು ಶ್ರೀ ಜಿತೇಂದ್ರ ನಾಯಕ್‌ ಇವರು ರಜೆಯಲ್ಲಿ ತೆರಳಿರುವ ಅವಧಿಯಲ್ಲಿ ಮುಖ್ಯ 


ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೀದರ್‌ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 268 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 644 SAS 2006, Bangalore, Dated: 22" February, 2007 
Sri Munish Moudgil, IAS officer of 1998 batch borne on Karnataka Cadre is promoted to officiate 
in the Junior Administrative Grade of IAS viz., in the scale of pay of Rs. 12750-375-16500 with effect from 
1.1.2007. 
By Order and in the name of the Governor of Karnataka, 
ASHOK P. ATRE 
P.R. 269 Under Secretary to Government, 
Department of Personnel and Administrative Reforms (Services-1). 


೧೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 82 ಸೆಆಸೆ 2007, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ, 2007 
ಶ್ರೀಮತಿ ಏಕ್‌ರೂಪ್‌ ಕೌರ್‌, ಐ.ಎ.ಎಸ್‌... ಉಪ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು), ಬೆಂಗಳೂರು ರವರಿಗೆ, 
ದಿನಾಂಕ:26.2.2007 ರಿಂದ 10.7.2007ರ ವರೆವಿಗೆ (ಉದಿಸೇ) 135 ದಿನಗಳ ಪ್ರಸೂತಿ ರಜೆಯನ್ನು ಅಖಿಲ ಭಾರತ ಸೇವೆಗಳು (ರಜೆ) ನಿಯಮಗಳ 


ನಿಯಮ 18ರ ಅಡಿಯಲ್ಲಿ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಅಶೋಕ್‌. ಪಿ. ಅತ್ರೆ 
ಪಿ.ಆರ್‌. 270 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 58 ಸೆಆಸೆ 2007, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ, 2007 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 118 ಸೆಅಸೆ 06, ದಿ:19.4.2006 ಅನ್ನು ರದ್ದು ಮಾಡಿ ಶ್ರೀ ಎಸ್‌.ಎಂ. ಜಾಮ್‌ದಾರ್‌, 
ಐ.ಎ.ಎಸ್‌. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ ರವರಿಗೆ, ದಿನಾಂಕ :13.3.2006 ರಿಂದ 18.3.2006ರ ವರೆವಿಗೆ (ಉದಿಸೇ) 


06ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಶೋಕ್‌. ಪಿ. ಅತ್ರೆ 
ಪಿ.ಆರ್‌. 271 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-5) 
ಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಪಿಡಿ 31 ಎಸ್‌ಎಸ್‌ಎಂ 2007, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ, 2007 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 141 ಆಸೇವ 2006 ದಿನಾಂಕ:19.2.2007ರಲ್ಲಿ ಕರ್ನಾಟಕ ಆಡಳಿತ ಸೇವೆಯ ಆಯ್ಕೆ ಶ್ರೇಣಿ 
ವೃಂದಕ್ಕೆ ಸೇರಿದ ಶ್ರೀ ಕೆ.ಹೆಚ್‌. ಕಾಕನೂರು ಜಂಟಿ ಆಯುಕ್ತರು, ಹುಬ್ಬಳ್ಳಿ, ಧಾರವಾಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಇವರನ್ನು ಮುಖ್ಯ 
ಯೋಜನಾಧಿಕಾರಿ, ಜಿಲ್ಲಾ ಪಂಚಾಯತ್‌ ಧಾರವಾಡ ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ವಶಕ್ಕೆ 
ನೀಡಿದೆ. ಅದರಂತೆ ಶ್ರೀ ಕೆ. ಹೆಚ್‌. ಕಾಕನೂರು ಇವರನ್ನು ಮುಖ್ಯ ಯೋಜನಾಧಿಕಾರಿ ಜಿಲ್ಲಾ ಪಂಚಾಯತ್‌, ಧಾರವಾಡ ಖಾಲಿ ಹುದ್ದೆಗೆ ತಕ್ಷಣದಿಂದ 


ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ನಾರಾಯಣ 
ಪಿ.ಆರ್‌. 272 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ (ಎಸ್‌-5) 
WOMEN AND CHILD DEVELOPMENT SECRETARIAT 
NOTIFICATION 
No. IWCD/ 89 PHP/ 2007, Bangalore, Dated: 23" February, 2007 
Smt Ranjini Srikumar, IAS, Principal Secretary to Government of Karnataka, Women and Child 
Development Department is appointed as state Commissioner for Persons With Disabilities under section 
60[1] of the Persons With Disabilities [Equal opportunities, Protection of Rights and Full participation of Act 
1995, with immediate effect and until further orders. 
By Order and in the name of the Governor of Karnataka, 
R.M. CHANDRAMMA 
P.R. 273 Under Secretary to Government, 
Women and Child Development Department 
ಶಿಕ್ಷಣ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ : ಇಡಿ 06 ಡಿಸಿಇ 2007, ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ, 2007 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಇಡಿ 138 ಡಿಸಿಇ 2005 ದಿನಾಂಕ:15.4.2006ರ ಕ್ರಮಸಂಖ್ಯೆ: 3ರ ಈಶ್ವರಯ್ಯ ಜಿ.ಎಸ್‌. ರವರಿಗೆ 
ಸಂಬಂಧಿಸಿದಂತೆ ಕಾಲಂ 5ರಲ್ಲಿ 2ಬಿ (ಸಾ) ಎಂಬುದಕ್ಕೆ ಬದಲಾಗಿ ಸಾ.ಅ. (ಸಾ) ಎಂಬುದಾಗಿ ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ. ಬಸವರಾಜು 
ಪಿ.ಆರ್‌. 274 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೧೧೭ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 81 ಐಎಂಎಂ 2006, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ, 2007 
ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಔಷಧ ನಿಯಂತ್ರಕರಿಗೆ ಇ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 9580-14200 ರಲ್ಲಿ ಉಪ ಔಷಧ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ 
ಪದೋನ್ನತಿಯನ್ನು ನೀಡಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳದಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 








ಕ್ರ.ಸಂ ಸಹಾಯಕ ಔಷಧ ನಿಯಂತ್ರಕರ ಹೆಸರು ಮತ್ತು ಪದೋನ್ನತಿ ಮೇಲೆ ನೇಮಿಸಲಾದ ಸ್ಥಳ 
ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 
1 ಶ್ರೀ ಬಾಗೋಜಿ ಟಿ. ಖಾನಾಪುರೆ ಉಪ ಔಷಧ ನಿಯಂತ್ರಕರು, ರಕ್ತ ನಿಧಿ ಮತ್ತು ಗುಪ್ತ ವಾರ್ತೆ, 
ಸಹಾಯಕ ಔಷಧ ನಿಯಂತ್ರಕರು, ಮೈಸೂರು ವಿಭಾಗ, ಮೈಸೂರು, (ಖಾಲಿ ಹುದ್ದೆಯಲ್ಲಿ) 


ಕೊಡಗು ವೃತ್ತ, ಮಡಿಕೇರಿ. 

















2 ಶ್ರೀ ಎಸ್‌.ಬಿ. ಜೈರಾಂ ಉಪ ಔಷಧ ನಿಯಂತ್ರಕರು, 
ಸಹಾಯಕ ಔಷಧ ನಿಯಂತ್ರಕರು, ಔಷಧ ನಿಯಂತ್ರಣಾಧಿಕಾರಿಗಳ ಕೇಂದ್ರ ಕಛೇರಿ, ಬೆಂಗಳೂರು (ಖಾಲಿ 
ಉಡುಪಿ ವೃತ್ತ ಉಡುಪಿ ಹುದ್ದೆಯಲ್ಲಿ) 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಮಹಾಲಕ್ಷ್ಮಮ್ಮ 
ಪಿ.ಆರ್‌. 275 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಕಇ 28 ಎಸ್‌ಡಿಸಿ 2007, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ, 2007 
ಡಾ: ಬಿ.ಆರ್‌ .ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ.ಕೆ. ಬಲದೇವಕೃಷ್ಣ, 
ಐ.ಎ.ಎಸ್‌., ಇವರು ಭಾರತೀಯ ಆಡಳಿತ ಸೇವೆಯ ತರಬೇತಿಗಾಗಿ ತೆರಳುತ್ತಿರುವುದರಿಂದ, ಡಾ:ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ದಿ ನಿಗಮದ 
ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಡಾ:ಎನ್‌. ನಾಗಂಬಿಕಾ 
ದೇವಿ, ಐ.ಎ.ಎಸ್‌. ನಿರ್ದೇಶಕರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರನ್ನು ಇರಿಸಿ ಆದೇಶಿಸಲಾಗಿದೆ. 
ಡಾ: ಎನ್‌. ನಾಗಾಂಬಿಕಾ ದೇವಿ, ಐ.ಎ.ಎಸ್‌. ನಿರ್ದೇಶಕರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರು ಮೇಲ್ರಿಳಿಸಿರುವ ಹುದ್ದೆಯ 
ಪ್ರಭಾರದ ಅವಧಿಗೆ ನಿಯಮಾನುಸಾರ ಪ್ರಭಾರ ಭತ್ಯೆ ಪಡೆಯಲು ಅರ್ಹರಾಗಿರುತ್ತಾರೆ. 
ಶ್ರೀ ಎಂ.ಕೆ. ಬಲದೇವಕೃಷ್ಣ, ಐ.ಎ.ಎಸ್‌. ವ್ಯವಸ್ಥಾಪಕ ನಿರ್ದೇಶಕರು, ಡಾ : ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ದಿ ನಿಗಮ ಇವರು ತಕ್ಷಣವೇ 
ಡಾ: ಎನ್‌. ನಾಗಾಂಬಿಕಾ ದೇವಿ, ಐ.ಎ.ಎಸ್‌. ನಿರ್ದೇಶಕರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರಿಗೆ ಡಾ: ಬಿ.ಆರ್‌. ಅಂಬೇಡ್ಕರ್‌ 
ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯ ಪ್ರಭಾರವನ್ನು ವಹಿಸಿಕೊಡುವಂತೆ ಈ ಮೂಲಕ ಸೂಚಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಂ ಚಿದಾನಂದಸ್ವಾಮಿ 
ಪಿ.ಆರ್‌. 276 ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಸಮಾಜ ಕಲ್ಯಾಣ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಇ 69 ಪೊಸಿಪ 2007, ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ, 2007 
ಶ್ರೀ ಆರ್‌. ಲಕ್ಷ್ಮಣ್‌, ಆರಕ್ಷಕ ಉಪ ಅಧೀಕ್ಷಕರು, ಸಿ.ಎಸ್‌.ಪಿ. ಉಡುಪಿ ರವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ, ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಎ.ಸಿ.ಪಿ. ಶೇಷಾದ್ರಿಪುರಂ ಉಪ ವಿಭಾಗ, ಬೆಂಗಳೂರು ಇಲ್ಲಿ ಶ್ರೀ ಕೆ.ಆರ್‌. ಸುರೇಂದ್ರರಾವ್‌, 
ಎ.ಸಿ.ಪಿ., ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 277 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೋಲಿಸ್‌ ಸೇವೆಗಳು) 


೧೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ 


ಭಾಗ - ೨ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಕುಕ 15 ಎಂಎಸ್‌ಟಿ 2005, ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ, 2007 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಕೆಳಕಂಡ ಹಿರಿಯ ತಜ್ಞರ! ಉಪ ಮುಖ 


ವೈದ್ಯಾಧಿಕಾರಿ ವೃಂದದ 


ವೈದ್ಯಾಧಿಕಾರಿಗಳಿಗೆ ವೇತನ ಶ್ರೇಣಿ ರೂ. 10.620-260-10.880-320-13,440-380-14.960ರಲ್ಲಿ ಸಹ ನಿರ್ದೇಶಕರ ಹುದ್ದೆಗೆ ಪದೋನ್ನತಿ ನೀಡಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗೆ ನೇಮಕ ಮಾಡಲಾಗಿದೆ. 












































ಕ್ರ.ಸಂ ಹೆಸರು, ಪದನಾಮ ಮತ್ತು ಕರ್ತವ್ಯ ಪದೋನ್ನತಿ ನೀಡಿ ನೇಮಕ ಮಾಡಿರುವ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 

1 | ಡಾ: ನೀಲಾ ವಸಂತ ಬಿರಾದಾರ್‌, ಸಹ ನಿರ್ದೇಶಕರು (ಕುಷ್ಟ) 
ಉಪ ನಿರ್ದೇಶಕರು (ಪೌಷ್ಟಿಕಾಂಶ) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯ 

2 ಡಾ: ಸುಮೇದಾ ಆರ್‌. ದೇಸಾಯಿ, ಸಹ ನಿರ್ದೇಶಕರು, ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ 
ಪ್ರಾಂಶುಪಾಲರು. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ 
ಕೇಂದ್ರ ಗುಲ್ಬರ್ಗಾ 

3 ಡಾ: ಉಷಾ ಕುಮುಟಾಕರ ಧನಂಜಯ, ಸಹ ನಿರ್ದೇಶಕರು (ನೇತ್ರ), ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ 
ಹಿರಿಯ ತಜ್ಞೆ ನಿರ್ದೇಶನಾಲಯ 
ಜಿಲ್ಲಾ ಆಸ್ಪತ್ರೆ, ಬೆಳಗಾವಿ. 

4 ಡಾ: ಮಾಯಾ ನಾಡಕರ್ಣಿ, ಸಹ ನಿರ್ದೇಶಕರು(ಕ್ಷಯ), ಲೇಡಿ ವಿಲ್ಲಿಂಗ್ಗನ್‌ ಕ್ಷಯ ರೋಗ ಆಸ್ಪತ್ರೆ, 
ಅಧೀಕ್ಷಕರು, ಹೆಚ್‌. ಎಸ್‌.ಐ.ಎಸ್‌. ಘೋಷಾ ಬೆಂಗಳೂರು 
ಆಸ್ಪತ್ರೆ, ಬೆಂಗಳೂರು. 

5 ಡಾ: ಶಿವರಾಂ ಜಿ. ಸಹ ನಿರ್ದೇಶಕರು (ಸಿ.ಎಂ.ಡಿ) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯ 
ಅಧಿಕಾರಿ, ಬೆಂಗಳೂರು ನಗರ ಜಿಲ್ಲೆ 

6 ಡಾ: ಎಸ್‌.ಡಿ. ಹುಣಸೀಕಟ್ಟಿ, ಸಹ ನಿರ್ದೇಶಕರು (ಮಲೇರಿಯಾ ಫಿಲೇರಿಯಾ), ಆರೋಗ್ಯ ಮತ್ತು 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕುಟುಂಬ ಕಲ್ಯಾಣ ನಿರ್ದೇಶನಾಲಯ 
ಅಧಿಕಾರಿ, ಬಾಗಲಕೋಟೆ. 

7 ಡಾ: ಪಿ.ಕೆ. ಶ್ರೀನಿವಾಸ್‌, ಸಹ ಯೋಜನಾ ನಿರ್ದೇಶಕರು (ಆರ್‌.ಸಿ.ಹೆಚ್‌) ಆರೋಗ್ಯ ಮತ್ತು ಕುಟುಂಬ 
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಲ್ಯಾಣ ನಿರ್ದೇಶನಾಲಯ 
ಅಧಿಕಾರಿ, ಮೈಸೂರು. 

8 ಡಾ: ಚಂದ್ರಶೇಖರ್‌ ನಾಯಕ್‌, ಸಹ ನಿರ್ದೇಶಕರು (ಪ್ರಯೋಗಾಲಯ) ಸಾರ್ವಜನಿಕ ಆರೋಗ್ಯ ಸಂಸ್ಥೆ 
ಉಪ ನಿರ್ದೇಶಕರು, 
ಲೇಡಿ ವಿಲ್ಲಿಗ್ಗನ್‌ ಕ್ಷಯ ರೋಗ ಕೇಂದ್ರ, ಬೆಂಗಳೂರು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪದ್ಮಾವತಿ 
ಪಿ.ಆರ್‌. 278 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


ನಗರಾಭಿವೃದ್ದಿ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ನಅಇ 251 ಬಿಎಂಆರ್‌ 2006, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ, 2007 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ದಿನಾಂಕ:19.2.2007ರ ಅಧಿಸೂಚನೆ ಸಂಖ್ಯೆ:ಸಿಆಸುಇ 141 ಆಸೇವ 2006ರಲ್ಲಿ ಶ್ರೀ 
ಕೆ.ಎಂ ಚಂದ್ರೇಗೌಡ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ವಿಶೇಷ ಭೂಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ, ಇವರ ಸೇವೆಯನ್ನು 
ಬೆಂಗಳೂರು ಮೆಟ್ರೋರೈಲು ನಿಗಮ ನಿಯಮಿತ ಬೆಂಗಳೂರು, ಇಲ್ಲಿ ಖಾಲಿ ಇರುವ ವಿಶೇಷ ಭೂಸ್ವಾಧೀನಾಧಿಕಾರಿ ಹುದ್ದೆಗೆ ನೇಮಿಸಲು ಅವರ 
ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಅದರಂತೆ, ಶ್ರೀ ಕೆ.ಎಂ. ಚಂದ್ರೇಗೌಡ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಇವರನ್ನು ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿಗೆ ಮರುನೇಮಕ ಮಾಡಿ 
ಆದೇಶಿಸಿದೆ. 


ಪಿ.ಆರ್‌. 279 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ವಿಶ್ವನಾಥ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ೧೧೯ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 267 ಎಎಸ್‌ಡಿ 2006, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ, 2007 

ಸರ್ಕಾರದ ಅಧಿಸೂಚನೆ ಸಂ: ಆರ್‌.ಡಿ. 267 ಎಎಸ್‌ಡಿ 2006, ದಿ:16.1.2007ನ್ನು, ಮುಂದುವರೆಸುತ್ತಾ, ಕಂದಾಯ ಇಲಾಖೆಯ 
ತಹಶೀಲ್ದಾರ್‌ ಗ್ರೇಡ್‌-1, ತಹಶೀಲ್ದಾರ್‌ ಗ್ರೇಡ್‌-2, (ಗುಂಪು-ಬಿ) ವೃಂದಕ್ಕೆ ಸೇರಿದ ಹಾಗೂ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 
32ರಲ್ಲಿ ತಹಶೀಲ್ದಾರ್‌ ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ 58 ವರ್ಷ ಪೂರ್ಣಗೊಳ್ಳುವ ಪ್ರಯುಕ್ತ ಅವರುಗಳ 
ಹೆಸರುಗಳ ಮುಂದೆ ನಮೂದಿಸಿರುವ ದಿನಾಂಕದಂದು ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು 
ಸರ್ಕಾರವು ಅನುಮತಿ ನೀಡಿದೆ. 
ಕ್ರ.ಸಂ | ತಹಶೀಲ್ದಾರರ ಹೆಸರು ಹಾಗೂ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ ಜನ್ಮ ದಿನಾಂಕ ನಿವೃತ್ತಿ ಹೊಂದುವ ದಿನಾಂಕ 
ಶ್ರೀ:ಶ್ರೀಮತಿ 
1 ಹೆಚ್‌. ಕೃಷ್ಣಪ್ಪ 4.6.1949 30.6.2007 
ತಹಶೀಲ್ದಾರ್‌, ಪುರಸಭೆ ತಹಶೀಲ್ದಾರ್‌, 
ಶಿವಮೊಗ್ಗ ತಾಲ್ಲೂಕು 
2 ಮಲ್ಲಣ್ಣ ಹೊಸಮನಿ, 20.9.1949 30.9.2007 
ತಹಶೀಲ್ದಾರ್‌, ಕೆ.ಎಸ್‌.ಎಫ್‌.ಸಿ. 
ಬೀದರ್‌ (ನಿಯೋಜನೆ ಮೇಲೆ) 
3 ಎಂ.ಆರ್‌. ಕುಲಕರ್ಣಿ 10.10.1949 31.10.2007 
ತಹಶೀಲ್ದಾರ್‌, (ನೇಮಕಾತಿ ನಿರೀಕ್ಷಣೆಯಲ್ಲಿ 
ಬೆಂಗಳೂರು ನಗರ ಜಿಲ್ಲೆ 
4 ವಿಜಯರಾಘವ ಅಯ್ಯಂಗಾರ್‌ 30.12.1949 31.12.2007 
ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, 
ಬೆಂಗಳೂರು. 


ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ಜನ್ಮ ದಿನಾಂಕ ಹಾಗೂ ನಿವೃತ್ತಿ ದಿನಾಂಕದಲ್ಲಿ ಯಾವುದೇ ವ್ಯತ್ಕಾಸ/ ಬದಲಾವಣೆ ಕಂಡು ಬಂದಲ್ಲಿ 
ಸಮಬಂಧಿಸಿದ ತಹಶೀಲ್ದಾರರುಗಳು ಅವರುಗಳ ಜನ್ಯ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ. ಹೆಚ್‌.ಎಸ್‌.ಸಿ. ಮೂಲ ಅಂಕ 
ಪಟ್ಟಿಯಲ್ಲಿರುವ ಮಾಹಿತಿಯನ್ನು ಸರ್ಕಾರದ ಗಮನಕ್ಕೆ ತರುವುದು. 

ಮೇಲ್ಕಂಡ ತಹಶೀಲ್ದಾರರುಗಳ ವಿರುದ್ಧ ಯಾವುದಾದರೂ ಇಲಾಖಾ ವಿಚಾರಣೆ ಬಂದಿದೆಯೇ ಅಥವಾ ಹೂಡುವ ಸಂಭವವಿದೆಯೇ ಹಾಗೂ 
ಅವರುಗಳಿಂದ ಸರ್ಕಾರಕ್ಕೆ ಯಾವುದಾದರು ಬಾಕಿ ಬರಬೇಕಾದಿಯೇ ಎಂಬುದನ್ನು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಮಹಾಲೇಖಪಾಲರಿಗೆ 
ಹಾಗೂ ಸರ್ಕಾರಕ್ಕೆ ಕೂಡಲೇ ವರದಿ ಮಾಡತಕ್ಕದ್ದು. 

ಇಲಾಖಾ ವಿಚಾರಣೆ ಬಾಕಿ ಇಲ್ಲಿದಿರುವ ಅಥವಾ ಹೂಡುವ ಸಂಭವ ಇಲ್ಲದಿರುವ ಮತ್ತು ಸರ್ಕಾರಕ್ಕೆ ಯಾವುದೇ ಬಾಕಿ ಬರಬೇಕಿಲ್ಲದೆ 
ಇರುವ ಅಧಿಕಾರಿಗಳ ನಿವೃತ್ತಿ ವೇತನಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಸಿದ್ದಪಡಿಸಿ ಮಹಾಲೇಖಪಾಲರಿಗೆ 
ಕಳುಹಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳತಕ್ಕದ್ದು ಹಾಗೂ ಅಧಿಕಾರಿಗಳಿಗೆ ಗಳಿಕೆ ರಜಾ ನಗಧೀಕರಣ ಸೌಲಭ್ಯ ಮಂಜೂರು ಮಾಡುವ ಪ್ರಸ್ತಾವನೆಯನ್ನು 
ಸರ್ಕಾರಕ್ಕೆ ಸಲ್ಲಿಸುವುದು. 



































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಆರ್‌. 280 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 
ಕರ್ನಾಟಕ ವಿಧಾನ ಸಬೆಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ವಿಸಸ/ ಕೆಎಲ್‌ಎಎಸ್‌/ ಎಡಿಎಂ-1/ 89/ ಎಫ್‌ಪಿಪಿ/ 96, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ, 2007 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳು, 2003ರ ನಿಯಮ 6 (1)ರ ಮೇರೆಗೆ 
ಶ್ರೀ ಎ. ರಂಗಸ್ವಾಮಿ, ಶಾಖಾಧಿಕಾರಿ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 7400-200-8800-260-10880-320-13120ರಲ್ಲಿ 
ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 
| ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಸ್‌. ಜಗನ್ನಾಥ್‌ 
ಪಿ.ಆರ್‌. 298 ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನಸಬೆಯ ಸಚಿವಾಲಯ 


೧೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೫, ೨೦೦೭ ಭಾಗ - ೨ 





ಕರ್ನಾಟಕ ವಿಧಾನ ಸಭೆಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ವಿಸಸ/ ಕೆಎಲ್‌ಎಎಸ್‌/ ಎಡಿಎಂ-1/ 217/ ಎಫ್‌ಪಿಪಿ! 96, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ, 2007 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳು, 2003ರ ನಿಯಮ 6 (1)ರ ಮೇರೆಗೆ 
ಶ್ರೀ ಶಿವಣ್ಣ ಅಭಿಲೇಖನಾಧಿಕಾರಿ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 7400-200-8800-260-10880-320-13120ರಲ್ಲಿ ಚರ್ಚಾ 
ಸಂಪಾದಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಸ್‌. ಜಗನ್ನಾಥ್‌ 
ಪಿ.ಆರ್‌. 299 ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನಸಭೆಯ ಸಚಿವಾಲಯ 
ಕರ್ನಾಟಕ ವಿಧಾನ ಸಭೆಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ವಿಸಸ/ ಕೆಎಲ್‌ಎಎಸ್‌/ ಎಡಿಎಂ-1/ 114/ ಎಫ್‌ಪಿಪಿ/ 2005, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ, 2007 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳು, 2003ರ ನಿಯಮ 6 (1)ರ ಮೇರೆಗೆ 
ಶ್ರೀಮತಿ ಎಂ. ವಿಜಯಲಕ್ಷ್ಮೀ ಬಾಲರಾಜ್‌, ಹಿರಿಯ ಸಹಾಯಕಿ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 
6000-150-7200-200-8800-260-10880-320-11200ರಲ್ಲಿ ತಾತ್ಕಾಲಿಕವಾಗಿ ಶಾಖಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಸ್‌. ಜಗನ್ನಾಥ್‌ 
ಪಿ.ಆರ್‌. 300 ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನಸಭೆಯ ಸಚಿವಾಲಯ 
ಕರ್ನಾಟಕ ವಿಧಾನ ಸಭೆಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ವಿಸಸ/ ಕವಿಸಸ ಆ-1/ 131/ ಎಫ್‌ಪಿಪಿ/ 2005, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ, 2007 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳು, 2003ರ ನಿಯಮ 6 (1)ರ ಮೇರೆಗೆ 
ಶ್ರೀಮತಿ ಆರ್‌. ದಾಕ್ಷಾಯಿಣಿ, ವರದಿಗಾರ್ತಿ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 6000-150-7200- 
200-8800-260-10880-320-11200ರಲ್ಲಿ ಅಭಿಲೇಖನಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಎಸ್‌. ಜಗನ್ನಾಥ್‌ 
ಪಿ.ಆರ್‌. 301 ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನಸಭೆಯ ಸಚಿವಾಲಯ 
ನಗರಾಭಿವೃದ್ದಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ನಅಇ 9 ಎಂಎನ್‌ಇ 2006, ಬೆಂಗಳೂರು, ದಿನಾಂಕ: 24ನೇ ಫೆಬ್ರವರಿ, 2007 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ನಅಣ 174 ಟಿಎಂಇ 2006 ದಿನಾಂಕ: 2.12.2006ನ್ನು ಮಾರ್ಪಡಿಸಿ ಶ್ರೀ ಜಿ.ಆರ್‌. ಚಂದ್ರಶೇಖರಪ್ಪ, 
ಕಾರ್ಯಪಾಲಕ ಅಭಿಯಂತರರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ 
ಖಾಲಿ ಇರುವ ಕಾರ್ಯಪಾಲಕ ಅಭಿಯಂತರರ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ವಿಶೇಷಸೂಚನೆ: ಸದರಿ ಅಧಿಕಾರಿಗಳು ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ ಕುಮಾರ್‌ 
ಪಿ.ಆರ್‌. 281 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 12 ಸೆಉನ್ಯಾ 2007, ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ, 2007 
ಶ್ರೀಮತಿ ಎಸ್‌.ಎಸ್‌. ನಾಗರಾಲೇ, 20ನೇ ಅಪರ ನಗರ ಸಿವಿಲ್‌ ಮತ್ತು ಸತ್ರ ನ್ಯಾಯಾಧೀಶರು, ಬೆಂಗಳೂರು ನಗರ, ಇವರ 58 
ವರ್ಷಗಳ ವಯೋಮಿತಿ ತಲುಪುವ ದಿನಾಂಕ: ಅಂದರೆ 28.2.2007 ರಂದು ಸೇವೆಯಿಂದ ನಿವೃತ್ತಿ ಹೊಂದಲು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಯ ನಿಯಮ 95 (ಎ) ರ ಪ್ರಕಾರ ಸರ್ಕಾರದ ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ 
ಪಿ.ಆರ್‌. 282 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


